ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ಶಾಲೆಗಳನ್ನು ಪ್ರಾರಂಭಿಸುವ ಕುರಿತು 
ಶ್ರೀ ಹೆಚ್‌.ಎಂ. ರಮೇಶ ಗೌಡ (ವಿಧಾನ ಸಭೆಯಿಂದ ಚುನಾಯಿತರಾದವರು) :- 


580(642) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಕರೋನಾ ಕಾರಣದಿಂದ ಮುಚ್ಚಲ್ಬಟ್ಟ ಶಾಲೆಗಳನ್ನು ಮತ್ತು ತೆರೆಯುವಲ್ಲಿ ಸರ್ಕಾರ ಸ್ಪಷ್ಟ ನಿರ್ಧಾರ 
ಕೈಗೊಂಡಿದೆಯೆಳಿ ಶಾಲೆಗಳನ್ನು ತೆರೆಯುವ ನಿರ್ಧಾರ ಕೈಗೊಂಡಿದ್ದಲ್ಲಿ, ಅದರ ಮಾರ್ಗಸೂಚಿಗಳೇಮು; (ವಿವರ 
ನೀಡುವುದು) 


(ಆ) ವಿದ್ಯಾಗಮದಂತಹ ಬೇರೆ ಯಾವುದಾದರೂ ಪರ್ಯಾಯ ಯೋಜನೆಯನ್ನು ಸರ್ಕಾರ ರೂಪಿಸಿದೆಯೇ; 
(ಮಾಹಿತಿ ನೀಡುವುದು) 


(ಇ) ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಪ್ರಸಕ್ತ ಸಾಲಿನ ವೇತನ ಪಾವತಿ ಮಾಡಲಾಗಿದೆಯೇ; (ವಿವರ 
ನೀಡುವುದು) 


(ಈ) ಈ ಕೋವಿಡ್‌ ಸಂಕಷ್ಟ ಕಾಲದಲ್ಲಿ ಮತ್ತು ಶಾಲೆಗಳು ತೆರೆಯಲ್ಬಟ್ಟರೇ ಗ್ರಾಮೀಣ ಭಾಗದ ಸರ್ಕಾರಿ 
ಪ್ರಾಥಮಿಕ ಶಾಲೆಗಳಲ್ಲಿ ಬಿಸಿಯೂಟ ಯೋಜನೆ ಜಾರಿಗೊಳಿಸುವುದೇ; 


(ಉ) ಈ ಶಾಲೆಗಳು ಮರು ಆರಂಭವಾದರೇ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ತತೆಗೆ ಯಾವ ಕ್ರಮ 
ಕೈಗೊಳ್ಳಲಾಗುವುದು? (ಮಾಹಿತಿ ನೀಡುವುದು) 


